ಸದಸ್ಯರ ಹೆಸರು 


ನ ಆ ಉತ್ತರಿಸಬೇಕಾದ ದಿನಾಂಕ 
: : 4 ಉತ್ತರಿಸುವ ಸಚಿವರು 


ಬೀದರ್‌ ನಗರದ ಪ್ರಮುಖ ರಸ್ತೆಗಳು 
ಸಂಪೂರ್ಣ ಹಾಳಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೆ? ಈ ರಸ್ತೆಗಳನ್ನು 
ಸರಿಪಡಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? ಬೀದರ್‌ ನಗರದ ಪ್ರಮುಖ 
ರಸ್ತೆಗಳು, ಸಂಪೂರ್ಣ ಹಾಳಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆ? ಈ 
ರಸ್ತೆಗಳನ್ನು ಸರಿಪಡಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 
ಬೀದರ್‌ ನಗರದಲ್ಲಿ ಯುಜಿಡಿ. 
ಕಾಮಗಾರಿಗಳಿಗೆ ಪ್ರಮುಖ ರಸ್ತೆಗಳು ಒಡೆದು 
ಪೈಪ್‌ ಲೈನ್‌ ಹಾಳಾಗಿದ್ದು, ರಸ್ತೆಗಳ ದುರಸ್ತಿ 
ಕಾಮಗಾರಿಗಳನ್ನು ಸರಿಯಾಗಿ 
ಮಾಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆ? 
ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಕೈಗೊಂಡ" 
ಕ್ರಮಗಳೇನು? 


ಇ) 


' ಕರ್ನಾಟಕ ವಿಧಾನ ಪರಿಷತ 


863 (೨೦3) 

ಶ್ರೀ. ವಿಜಯ ಸಿಂಗ್‌ (ಸ್ಥಳೀಯ 
ಸಂಸ್ಥೆಗಳಿಂದ ಚುನಾಯುತರಾದವರು) 
21-12-2021 

ನಗರಾಭವೃದ್ಧಿ ಸಚಿವರು 


ಬೀದರ್‌ ನಗರದಲ್ಲಿ ಒಳಚರಂಡಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, 
ಎನ್‌.ಕೆ.ಯು.ಎಸ್‌.ಐ.ಪಿ. ಹಾಗೂ ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ರವರಿಂದ 
ಅನುಷ್ಟಾನಗೊಳಿಸಲಾಗುತ್ತಿದೆ. ಪೈಪ್‌ಲೈನ್‌ ಅಳವಡಿಸುವಾಗ ರಸ್ತೆ 
ಅಗೆಯಲಾಗುತ್ತಿದ್ದು, ಪೈಪ್‌ಲೈನ್‌ ಅಳವಡಿಸಿದ ನಂತರ ರಸ್ತೆಗಳನ್ನು 
ಪುನರ್‌ ನಿರ್ಮಾಣ ಮಾಡಲಾಗುತ್ತಿದೆ. 


ಸರ್ಕಾರದ ಗಮನಕ್ಕೆ ಬಂದಿದೆ. 


ಬೀದರ್‌ ನಗರಸಭೆ ವ್ಯಾಪ್ತಿಯಲ್ಲಿ ಕೆಯುಐಡಿಎಫ್‌ಸಿ ಯಿಂದ 
ಎನ್‌ಕೆಯುಎಸ್‌ಐಪಿ ಯೋಜನೆಯಡಿ ಹಾಗೂ ಕರ್ನಾಟಕ ನಗರ ನೀರು 


ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರಿಂದ ಕೇಂದ್ರ 
ಪುರಸ್ಕೃತ ಅಮೃತ್‌ ಯೋಜನೆಯಡಿ ಒಳಚರಂಡಿ ಕಾಮಗಾರಿ 
ಕೈಗೆತ್ತಿಕೊಳ್ಳಲಾಗಿದ್ದು, ಪೈಪ್‌ಲೈನ್‌ಗಾಗಿ ರಸ್ತೆ ಅಗೆದ ನಂತರ ಅದನ್ನು 
ಪುನರ್‌ ನಿರ್ಮಾಣ ಮಾಡಲಾಗಿರುತ್ತದೆ. ವಿವರ ಈ ಕೆಳಗಿನಂತಿದೆ. 


ಕೆಯುಐಡಿಎಫ್‌ಸಿ -ಎನ್‌.ಕೆ.ಯು.ಎಸ್‌.ಐ.ಪಿ ಯೋಜನೆ: 
ಡಬ್ಲೂ.ಬಿ.ಎಮ್‌ ರಸ್ತೆ 14.04 ಕಿ.ಮೀ. ಅಗೆದು 18.60 ಕಿ.ಮೀ. ಪುನರ್‌ 
ನಿರ್ಮಾಣ ಮಾಡಲಾಗಿದೆ. 

ಕಾಂಕ್ರೀಟ್‌ ರಸ್ತೆ 22.16 ಕಿ.ಮೀ. ಅಗೆದು 18.6 ಕಿ.ಮೀ. ಪುನರ್‌ 
ನಿರ್ಮಾಣ ಮಾಡಲಾಗಿದೆ. 

ಆಸ್‌ಫಾಲ್ಡ್‌ ರಸ್ತೆ 39.81 ಕಿ.ಮೀ. ಅಗೆದು 25.81 ಕಿ.ಮೀ. ಪುನರ್‌ 
ನಿರ್ಮಾಣ ಮಾಡಲಾಗಿದೆ. 

ಬಾಕಿ ಉಳಿದ ರಸ್ತೆಯನ್ನು ಶೀಘ್ರದಲ್ಲಿ ಪುನಃ ನಿರ್ಮಾಣ 
ಮಾಡಲಾಗುವುದು. 


ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ-'| 
ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆ: @ 

ಡಬ್ಲೂ.ಬಿ.ಎಮ್‌ ರಸ್ತೆ 5.30 ಕಿ.ಮೀ ಅಗೆದು 1.61 ಕಿ.ಮೀ 
ಪುನರ್‌ ನಿರ್ಮಾಣ ಮಾಡಲಾಗಿದೆ. 

ಕಾಂಕ್ರೀಟ್‌ ರಸ್ತೆ 52.38 ಕಿ.ಮೀ ಅಗೆದು 36.30 ಕಿ.ಮೀ 
ಪುನರ್‌ ನಿರ್ಮಾಣ ಮಾಡಲಾಗಿದೆ. 

ಆಸ್‌ಫಾಲ್ಡ್‌ ರಸ್ತೆ 52.52 ಕಿ.ಮೀ ಅಗೆದು 37.70 ಕಿ.ಮೀ 
ಪುನರ್‌ ನಿರ್ಮಾಣ ಮಾಡಲಾಗಿದೆ. 

ಬೇರೆ ಇಲಾಖೆಯಿಂದ 18.93 ಕಿ.ಮೀ ಪುನರ್‌ ನಿರ್ಮಾಣ 
ಮಾಡಲಾಗಿದೆ. 

ಬಾಕಿ ಉಳಿದ 15.66 ಕಿ.ಮೀ ಅಗೆದ ರಸ್ತೆಯ ಪುನರ್‌ 
ನಿರ್ಮಾಣ ಕಾಮಗಾರಿ ಮಂಡಳಿಯ ವತಿಯಿಂದ ಪ್ರಗತಿಯಲ್ಲಿವೆ. 


ನಗರಸಭೆ ಬೀದರ್‌ ವತಿಯಿಂದ ವರ್ಷ 2017-18 ರಿಂದ 2021-22 
ವರೆಗೆ 14 ನೇ ಮತ್ತು 15 ನೇ ಹಣಕಾಸಿನಲ್ಲಿ ರಸ್ತೆ ಅಭಿವೃದ್ಧಿ 
ಪಡಿಸಲಾಗಿರುವ ವಿವರ ಈ ಕೆಳಗಿನಂತಿರುತ್ತದೆ. 


2017-18 ನೇ ಸಾಲಿನ 14 ನೇ ಹಣಕಾಸು - ರೂ. 88.44 ಲಕ್ಷಗಳು 
2018-19 ನೇ ಸಾಲಿನ 14 ನೇ ಹಣಕಾಸು - ರೂ. 93.31 ಲಕ್ಷಗಳು 
2019-20 ನೇ ಸಾಲಿನ 14 ನೇ ಹಣಕಾಸು - ರೂ. 125.02 ಲಕ್ಷಗಳು 
2020-21 ನೇ ಸಾಲಿನ 15s ನೇ ಹಣಕಾಸು - ರೂ. 126.05 ಲಕ್ಷಗಳು 
2021-22 ನೇ ಸಾಲಿನ 15 ನೇ ಹಣಕಾಸು- ರೂ. ೨4.೦1 ಲಕ್ಷಗಳು 
(ಕಾಮಗಾರಿ ಟೆಂಡರ್‌ ಪ್ರಕ್ರಿಯೆಯಲ್ಲಿದ್ದು, ಸದರಿ ಕಾಮಗಾರಿಯನ್ನು 
ಶೀಘ್ರದಲ್ಲಿ ಪ್ರಾರಂಭಿಸಿ ಪೂರ್ಣಗೊಳಿಸಲಾಗುವುದು) 


ಕಡತ ಸಂಖ್ಯೆ: ನಅಇ ೭5೦ ಪಿ.ಆರ್‌.ಜೆ ೭೦೭1 


(8.ಎ.ಏುಸವರಾಜ) 
' ನಗರಾಭವೃದ್ಧಿ ಸಚವರು 
(ಬಿವಿ ಬಸನ 


ನಗಿಯಾಭಿಷೃದ್ದಿ ಹಸಿ; 


